ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 26-03-2021 ಪ್ರಶ್ನೆ ಸ೦ಖ್ಯೆ: 1960(2279) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಸುನೀಲ್‌ ಗೌಡ ಬಸನಗೌಡ ಪಾಟೀಲ್‌(ಸ್ಮಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 26-03-2021 

ಉತ್ತರಿಸುವ ಸಚಿವರು: ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಜಿವರು 


ವಿಷಯ: ಗ್ರಾಮ ಪಂಚಾಯತ್‌ ಸಿಬ್ಬಂದಿ ಇಲಾಖಾ ಪರೀಕ್ಷೆ ಮತ್ತು ಮುಂಬಡ್ತಿ ಕುರಿತು 


(ಅ) ಇಲಾಖಾ ಪರೀಕ್ಷಗಳನ್ನು ಬರೆಯಲು ಅರ್ಹತೆ ಇರದ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು 
ಅಕ್ರಮವಾಗಿ ಪರೀಕ್ಷೆ ಬರೆದು ಪಡೆದಿರುವ ಪ್ರಮಾಣ ಪತ್ರಗಳನ್ನು ಬೀಡಿ ಸರ್ಕಾರಿ ಸೇವೆಯ 
ಪರೀಕ್ಷಾರ್ಥ ಅವಧಿ ಘೋಷಣೆ ಹಾಗೂ ಮುಂಬಡ್ತಿ ಪಡೆದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, 1994 ರಿಂದ 2021ರವರೆಗೆ ಈ ರೀತಿ ಅಕ್ರಮ ಪರೀಕ್ನಾರ್ಥ 
ಅವಧಿ ಘೋಷಣೆ ಹೊಂದಿದ ನೌಕರರ ಸಂಖ್ಯೆ ಎಷ್ಟು; ಸಂಪೂರ್ಣ ಸೇವಾ ವಿವರ 
ನೀಡುವುದು; (ಇಲಾಖಾ ಪರೀಕ್ಷೆ ಪ್ರಮಾಣ ಪತ್ರಗಳು, ನೇಮಕಾತಿ ಪತ್ರ, ಪರೀಕ್ಲಾರ್ಥ ಅವಧಿ 
ಹಾಗೂ ಬಡ್ತಿ ಆದೇಶ ಪ್ರತಿಗಳನ್ನು ಒದಗಿಸುವುದು) 


(ಆ) ಈ ರೀತಿ ಅಕ್ರಮವಾಗಿ ಸರ್ಕಾರಿ ನೌಕರಿ ಪಡೆದ ನೌಕರರ ಪಟ್ಟೆ ನೀಡುವುದು ಮತ್ತು 
ಇವರ ಮೇಲೆ ಸರ್ಕಾರ ಯಾವ ಶಿಸ್ತು ಕಮ ಕೈಗೊಂಡಿದೆ ಅಥವಾ ಕೈಗೊಳ್ಳಲು ಉದ್ದೇಶಿಸಿದೆ; 
(ವಿವರ ನೀಡುವುದು) 


(ಇ) ಕ್ರಮಕ್ಕೆ ಗೊಳ್ಳದೆ ಇದ್ದಲ್ಲಿ, ಇದಕ್ಕೆ ಕಾರಣಗಳೇನು; (ಾರಣರಾದ ನೌಕರರ ಹೆಸರು ಮತ್ತು 
ಪದನಾಮ ವಿವರ ಒದಗಿಸುವುದು) 


(ಈ) ಜಿಲ್ಲಾ ಪಂಚಾಯತ್‌ ವಿಜಯಪುರ ಇವರು ಅಕ್ರಮ ಇಲಾಖಾ ಪರೀಕ್ಷೆಯ ಪ್ರಮಾಣ 
ಪತ್ರಗಳನ್ನು ಪರಿಗಣಿಸುವ ಕುರಿತು ಮಾರ್ಗದರ್ಶನ/ಅಭಿಪ್ರಾಯ ಕೋರಿ ಗ್ರಾಮೀಣಾಭಿವೃದ್ಧಿ 
ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಗೆ ಕೋರಿದ್ದು, ಈ ಬಗ್ಗೆ ಸರ್ಕಾರ ಯಾವ ಆದೇಶ 
ಹೊರಡಿಸಿದೆ; ಆದೇಶ ಹೊರಡಿಸದೇ ಇದ್ದಲ್ಲಿ ಕಾರಣಗಳೇನು; ಈ ಕುರಿತು ಸರ್ಕಾರದ 
ನಿಲುವೇನು; ಯಾವ ಕ್ರಮ ಕೈಗೊಳ್ಳಲು ಸರ್ಕಾರ ಉದ್ದೇಶಿಸಿದೆ; (ಈ ವಿಳ೦ಬಕೆ ಕಾರಣರಾದ 
ಅಧಿಕಾರಿ/ಸಿಬ್ಬಂದಿಯ ಹೆಸರು ಮತ್ತು ಪದನಾಮ ತಿಳಿಸುವುದು) 


(ಉ) ಕರ್ನಾಟಿಕ ಆಡಳಿತ ನ್ಯಾಯಮಂಡಳಿ ಪ್ರಕರಣ ಸಂಖ್ಯೆ 5444 ರಿ೦ದ 5485/2018 ಆದೇಶ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಸದರಿ ಆದೇಶದ ಪ್ರಕಾರ ಪಿ.ಡಿ. ಓಗಳ ರಾಜ್ಯ 
ಜೀಷ್ಠತಾ ಪಟ್ಟಿ ತಯಾರಿಸಲಾಗಿದೆಯೆಳ; ಇಲ್ಲದಿದ್ದಲ್ಲಿ ಕಾರಣ ನೀಡುವುದು; 


(ಊ) ಪಿ.ಡಿ.ಓ ಜೀಷ್ಠತಾ ಪಟ್ಟೆಯನ್ನು ಯಾರು ತಯಾರಿಸುತ್ತಾರೆ ಅವರ ಹೆಸರು ಮತ್ತು 
ಪದನಾಮ ತಿಳಿಸುವುದು; ಮತ್ತು ಜೀಷ್ಠತಾ ಪಟ್ಟೆ ತಯಾರಿಸದೆ ಇರಲು ಕಾರಣ ನೀಡುವುದು; 


(ಯ) ಪಿ.ಡಿ.ಓ ಗಳ ಜೇಷ್ಠತಾ ಹಟ್ಟಿಗೆ ತಾತ್ಕಾಲಿಕ ತಡೆ ನೀಡಲು ಕಾರಣಗಳೇನು; ಈ ಕುರಿತು 
ಸರ್ಕಾರದ ನಿಲುವೇನು? 


